ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಜೆ. ಓ. ಸಿ ನೌಕರುಗಳ ಬಗ್ಗೆ 
ಶ್ರೀ ಕಾಂತರಾಜ್‌(ಬಿಎಂಎಲ್‌)(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
28 (209) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಜೆ.ಓ. ಪಿ ಕೋರ್ಸ್‌ಗಳನ್ನು ಮುಚ್ಚಲು ಸರ್ಕಾರವು ಆದೇಶಿಸಿರುವುದು ನಿಜವೇ; ಹಾಗಿದ್ದಲ್ಲಿ ಯಾವಾಗ 
ಆದೇಶಿಸಲಾಗಿದೆ; 


(ಆ) ಜೆ. ಓ.ಪಿ ಕೋರ್ಸ್‌ಗಳನ್ನು ಮುಚ್ಚಿದಾಗ ಅಲ್ಲಿದ್ದ ಸಿಬ್ಬಂದಿಗಳನ್ನು ಬೇರೆ ಇಲಾಖೆಗಳಲ್ಲಿ ವಿಲೀನಗೊಳಿಸಲು ಸರ್ಕಾರವು 
ಆದೇಶಿಸಿರುವುದು ಯಾವಾಗ; 

(ಇ) ಈ ಆದೇಶದನ್ವಯ ಬೇರೆ ಇಲಾಖೆಗಳಲ್ಲಿ ಇಲ್ಲಿಯವರೆಗೆ ವಿಲೀನಗೊಳಿಸಿದ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು; 

(ಈ) 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ ಇನ್ನು ಎಷ್ಟು ಸಿಬ್ಬ ಂದಿಗಳನ್ನು ವಿಲೀನಗೊಳಿಸುವುದು ಬಾಕಿ ಇದೆ; 


[3 ಟೆ 


(ಉ) ಬಾಕಿ ಉಳಿದಿರುವ ಸಿಬ್ಬಂದಿಗಳನ್ನು ಯಾವ ಕಾಲಮಿತಿಯೊಳಗೆ ಸರ್ಕಾರ ಬೇರೆ ಇಲಾಖೆಗಳಲ್ಲಿ 
ವಿಲೀನಗೊಳಿಸಲಾಗುವುದು? 


